ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಮೂರನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಶುಕ್ರವಾರ, ದಿನಾ೦ಕ 21ನೇ ಫೆಬ್ರವರಿ, 2೦14 
(ಸಮಯ: ಬೆಳಗ್ಗೆ 1೦.೦೦ ಗಂಟೆಗೆ) 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ; ಹತ್ತನೇ ಪಟ್ಟ 


ಆ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಹತ್ತನೇ ಪಟ್ಟ 


2. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


ಸದಸ್ಯರಿಗೆ ಠಃಗಾಗಲೇ ಪ್ರತ್ಯೇಕವಾಗಿ ಕಳುಹಿಸಲಾಗಿರುವ ಮೂರನೇ ಹಾಗೂ ನಾಲ್ಕನೇ 


ಪಣ್ಣ ಯ ರೀತ್ಯಾ. 
3. ವರದಿಯನ್ನೊಪ್ಪಿಸುವುದು 


ಶ್ರೀ ಪಿ.ಎಂ. ನರೇಂದ್ರಸ್ವಾಮಿ (ಅಧ್ಯಕ್ಷರು. ಅನುಸೂಚಿತ ಜಾತಿ ಮತ್ತು 
ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿ) ಅವರು 2೦19-14ನೇ ಸಾಅನ 
ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಯ 
ಮೊದಲನೇ ವರದಿಯನ್ನು ಒಪ್ಪಿಸುವುದು. 


4. ವಿತ್ತೀಯ ಕಾರ್ಯಕಲಾಪಗಳು 
೨೦14-15ನೇ ಸಾಅನ ಆಯವ್ಯಯದ ಮೇಲೆ ಮುಂದುವರೆದ ಸಾಮಾನ್ಯ ಚರ್ಚೆ. 


5. ಗಮನ ಸೆಳೆಯುವ ಸೂಚನೆಗಳು 


. ಶ್ರೀ ವಿನಯ ಕುಲಕರ್ಣಿ ಅವರು ರಾಜ್ಯದಲ್ಲನ ರಾಷ್ಟ್ರೀಯ ಹೆದ್ದಾರಿ-4ರಲ್ಲಿ ಮೋಟಾರು 

ವಾಹನ ಕಾಯ್ದೆ ಉಲ್ಲ೦ಘನೆಯಾಗುತ್ತಿರುವುದರಿ೦ದ ಮತ್ತು ರಾಷ್ಟ್ರೀಯ ಹೆದ್ದಾರಿ ದುರಸ್ತಿ 
ವೇಳೆಯಲ್ಲ ಯಾವುದೇ ಎಚ್ಚರಿಕೆ ಸೂಚನಾ ಫಲಕಗಳನ್ನು ಅಳವಡಿಸದಿರುವುದರಿಂದ 
ಉಂಟಾಗುತ್ತಿರುವ ಅನಾಹುತಗಳ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ,. 


ಸ 


2. ಶ್ರೀ ಅಶೋಕ ಖೇಣಿ ಅವರು ಜೀದರ್‌ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿನ 124 
ಗ್ರಾಮಗಳಲ್ಲ ಅಗತ್ಯ ವೈಯಕ್ತಿಕ ಶೌಚಾಲಯಗಳನ್ನು ನಿರ್ಮಿಸದಿರುವುದು ಹಾಗೂ 
ನೈರ್ಮಲ್ಯ ಕಾರ್ಯಕ್ರಮವನ್ನು ಚಾಲ್ತಿಯಲ್ಲರುವ ಕಿರುನೀರು ಸರಬರಾಜು ಯೋಜನೆಗೆ 
ಜೋಡಣೆ ಮಾಡದಿರುವುದರಿಂದ ಉಂಟಾಗಿರುವ ತೊಂದರೆಯ ಬಗ್ಗೆ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವರ ಗಮನ ಸೆಳೆಯುವುದು. 


3. ಕ್ರೀ ಡಿ. ನಾಗರಾಜಯ್ಯ ಅವರು ರಾಜ್ಯದ ಅರಣ್ಯ ಪ್ರದೇಶದಲ್ಲ ಜಲಸಂರಕ್ಷಣೆಗೆ 
ತಡೆಗೋಡೆ ನಿರ್ಮಿಸಿ ಅಂತರ್ಜಲ ವೃದ್ಧಿಸಲು ಕಾಮಗಾರಿಯನ್ನು ಕೈಗೆತ್ತಿಗೊಳ್ಳದಿರುವ 
ಬಗ್ಗೆ ಮಾನ್ಯ ಅರಣ್ಯ ಸಚಿವರ ಗಮನ ಸೆಳೆಯುವುದು. 


4. ಕ್ರೀ ಕೆ.ಆರ್‌.ನಾರಾಯಣಗೌಡ ಅವರು ಬೆಂಗಳೂರು ವೈದ್ಯಕೀಯ ಮಹಾವಿಶ್ಚ 
ವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆಯು ಶುಶ್ರೂಷಕರ ಹುದ್ದೆಗಳಗೆ 2012ರಲ್ಲ 
ಸಂದರ್ಶನ ನಡೆದಿದ್ದರೂ ಇದುವರೆಗೂ ಆಯ್ಕೆ ಪಟ್ಟ ಪ್ರಕಟಸದಿರುವ ಬಗ್ಗೆ ಮಾನ್ಯ 
ವೈದ್ಯಕೀಯ ಶಿಕ್ಷಣ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


೮. ಶ್ರೀಯುತರುಗಳಾದ ಹೆಚ್‌.ಡಿ.ರೇವಣ್ಣ, ಎನ್‌.ಚಲುವರಾಯಸ್ವಾಮಿ, ಸಿ.ಎನ್‌.ಬಾಲಕೃಷ್ಣ, 
ಎ೦.ಟಿ.ಕೃಷ್ಣಪ್ಪ, ಕೆ.ಎಂ.ಶಿವಅ೦ಗೇಗೌಡ ಹಾಗೂ ಇತರರು ಬೆಂಗಳೂರು-ಹಾಸನ ರೈಲ್ವೆ 
ಮಾರ್ಗದ ಕಾಮಗಾರಿಗಳು ಪೂರ್ಣಗೊಳ್ಳದಿರುವ ಬಗ್ಗೆ ಮಾನ್ಯ ಮೂಲ ಸೌಲಭ್ಯ 
ಅಭಿವೃದ್ದಿ ಹಾಗೂ ವಾರ್ತಾ ಮತ್ತು ಹಜ್‌ ಸಚಿವರ ಗಮನ ಸೆಳೆಯುವುದು. 


6. ಶ್ರೀ ಈ. ತುಕಾರಾಂ ಮತ್ತು ಶ್ರೀ ಬ.ಆರ್‌. ಪಾಟೀಲ್‌ ಅವರುಗಳು ರಾಜ್ಯದಲ್ಲಿನ 
ವಿವಿಧ ಜಿಲ್ಲೆಗಳ ಮೊರಾರ್ಜ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಶಿಕ್ಷಕರನ್ನು ಖಾಯಂ/ವಿಅನಗೊಳಸುವ ಬಗ್ಗೆ 
ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿ೦ದುಳದ ವರ್ಗಗಳ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


7. ಶ್ರೀ ಸಿ.ಬ. ಸುರೇಶ್‌ಖಾಖು ಅವರು ಚಿಕ್ಕನಾಯಕನಹಳ್ಳಿ ತಾಲ್ಲೂಕಿನಲ್ಲಿ ಕೇಂದ್ರ 
ಸರ್ಕಾರದ ಸ್ವಾಮ್ಯದ ಕೆಐಓಸಿಎಲ್‌ ರವರು ಕಜ್ಜಣ ಮತ್ತು ಸ್ಟೀಲ್‌ ಪ್ಲಾಂಟ್‌ ಸ್ಥಾಪಿಸಲು 
ಉದ್ದೇಶಿಸಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


8. ಕ್ರೀ ಯು.ಜ.ಬಣಕಾರ ಅವರು ಹಿರೇಕೆರೂರ ತಾಲ್ಲೂಕಿನಲ್ಲಿ ಪ್ರತಿಯೊಂದು 
ಗ್ರಾಮಗಳಲ್ಲನ ಅ೦ಗಡಿಗಳಲ್ಲ ಮದ್ಯ ಮಾರಾಟ ಮಾಡುತ್ತಿರುವ ಹಾಗೂ ಕೋಡ 
ಗ್ರಾಮದಲ್ಲ ಅಬಕಾರಿ ನಿಯಮ ಉಲ್ಲಂಘಿಸಿ ಮದ್ಯ ಮಾರಾಟ ಮಾಡುತ್ತಿರುವ ಬಗ್ಗೆ 
ಮಾನ್ಯ ಅಬಕಾರಿ ಸಚಿವರ ಗಮನ ಸೆಳೆಯುವುದು. 


೨. ಕ್ರೀ ಎಲ್‌. ಎ. ರವಿ ಸುಬ್ರಮಣ್ಯ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಆಸ್ಪತ್ರೆಗಳಲ್ಲಿ ಎಂ.ಆರ್‌.ಐ ಯಂತ್ರದ ಸೌಲಭ್ಯಗಳು 
ಸಾರ್ವಜನಿಕರಿಗೆ ತುರ್ತು ಸ೦ದರ್ಭಗಳಲ್ಲ ಲಭ್ಯವಿಲ್ಲದಿರುವ ಬಗ್ಗೆ ಮಾನ್ಯ ಆರೋಗ್ಯ 
ಮತ್ತು ಕುಟು೦ಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


10. ಶ್ರೀ ಕೆ.ಐ. ಪ್ರಸನ್ನಕುಮಾರ್‌ ಅವರು ರಾಜ್ಯದ  ಕಾಲೇಜುಗಳಲ್ಲ 
ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರುಗಳಗೆ ಸೇವಾ ಭದ್ರತೆ ಹಾಗೂ 
ವೇತನ ಹೆಚ್ಚಳ ಮಾಡುವ ಬಗ್ಗೆ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ 
ಗಮನ ಸೆಳೆಯುವುದು. 

ಪು.ತಿ.ನೋ.. 


1. ಶ್ರೀ ಎ. ಮಂಜು ಅವರು ರಾಜ್ಯದ ಎಲ್ಲಾ ಪೊಲೀಸ್‌ ಠಾಣಿಗಳಗೆ ಕಿರಿಯ ಸಬ್‌ 
ಇನ್ಸ್‌ಪೆಕ್ಟರ್‌ಗಳನ್ನು ಸ್ಟೇಷನ್‌ ಹೆಡ್‌ ಆಫೀಸರ್‌ ಆಗಿ ನಿಯೋಜಸಿ ಪೊಲೀಸ್‌ 
ಕಾಯ್ದೆಯನ್ನು ಉಲ್ಲಂಘಿಸುತ್ತಿರುವ ಬಗ್ದೆ ಮಾನ್ಯ ಗೃಹ ಸಚಿವರ ಗಮನ 
ಸೆಳೆಯುವುದು. 


12. ಶ್ರೀಮತಿ ಶಾರದಾ ಪೂರ್ಯ ನಾಯ್ಕ ಅವರು ಶಿವಮೊಗ್ಗ ಭದ್ರಾ ಡ್ಯಾಂ ನಿಂದ 
ತುಂಗಾಭದ್ರಾ ಡ್ಯಾಂಗೆ 4.೦೦ ಟ.ಎಂ.ಸಿ ನೀರು ಬಡುವ ಬಗ್ಗೆ ಸರ್ಕಾರ ತೀರ್ಮಾನ 
ಕೈಗೊಂಡಿರುವ ವಿಷಯದ ಬಗ್ಗೆ ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ 
ಗಮನ ಸೆಳೆಯುವುದು. 


13. ಶ್ರೀ ಎಸ್‌. ಸುರೇಶ್‌ಕುಮಾರ್‌ ಅವರು ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ 
ಕೇಂದ್ರದ ಆಡಳತ ಮಂಡಳಯವರು ಸರ್ಕಾರಿ ನೌಕರರ ವಯೋನಿವೃತ್ತಿಯನ್ನು 
ನಿಗದಿಗೊಆಸಿ ಹೊರಡಿಸಲಾದ ಆದೇಶವನ್ನು ಜಾರಿಗೊಆಸದಿರುವುದು ಹಾಗೂ 
ಸರ್ಕಾರದ ಅನುಮತಿ ಇಲ್ಲದೇ ಸುಪ್ರೀಂ ಕೋರ್ಟ್‌ನಲ್ಲ ದಾವೆಯನ್ನು ಹೂಡಿರುವ ಬಗ್ಗೆ 
ಮಾನ್ಯ ಸಣ್ಣ ಕೈಗಾರಿಕೆಗಳು, ಮುಜರಾ ಮತ್ತು ಸಕ್ಕರೆ ಸಚಿವರ ಗಮನ 
ಸೆಳೆಯುವುದು. 


14. ಕ್ರೀ ಭೀಮಾ ನಾಯ್ಕ ಅವರು ಗ್ರಾಮ ಮಟ್ಟದಲ್ಲರುವ ಗ್ರಾಮ ಪಂಚಾಯತಿಗಳ 
ಕಾರ್ಯನಿರ್ವಹಣೆಯನ್ನು ಸರಿಪಡಿಸುವ ಬಗ್ಗೆ ಮಾನ್ಯ ಗ್ರಾಮೀಣಾಭ ವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


15. ಶ್ರೀ ಡಿ. ಸುಧಾಕರ್‌ ಅವರು ಹಿರಿಯೂರು ತಾಲ್ಲೂಕು ಮಧ್ದಿಹಳ್ಳ ಗ್ರಾಮದಲ್ಲನ ಜನರು 
ಮೂಲಭೂತ ಸೌಲಭ್ಯದಿಂದ ವಂಚಿತವಾಗಿರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ 
ಗಮನ ಸೆಳೆಯುವುದು. 


16.ಶ್ರೀ ಜ.ಹೆಚ್‌. ತಿಪ್ಪಾರೆಡ್ಡಿ ಅವರು ಚಿತ್ರದುರ್ಗ ಜಲ್ಲೆಯ ಭೀಮಸಮುದ್ರದಲ್ಲ ಬಸ್‌ 
ನಿಲ್ದಾಣವನ್ನು ನಿರ್ಮಿಸುವ ಬಗ್ಗೆ ಸಾರಿಗೆ ಸಚಿವರ ಗಮನ ಸೆಳೆಯುವುದು. 


17. ಕ್ರೀ ಸಿ.ಆ. ರವಿ ಅವರು 2೦12-13ನೇ ಸಾಅನಲ್ಲ ಸಚಿವ ಸಂಪುಟ ಸಭೆಯಲ್ಲ 
ಅನುಮೋದನೆ ನೀಡಲಾಗಿದ್ದ ಚಿಕ್ಕಮಗಳೂರು ಮೆಡಿಕಲ್‌ ಕಾಲೇಜನ್ನು ಆರಂಭಸುವ 
ಬಗ್ಗೆ ಮಾನ್ಯ ವೈದ್ಯಕೀಯ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


6. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1 ಶ್ರೀಯುತರುಗಳಾದ ಮಧು ಎಸ್‌. ಬಂಗಾರಪ್ಪ, ಎನ್‌.ಹೆಚ್‌.ಕೋನರೆಡ್ಡಿ 
ಅ.ಚ.ನಿಂಗಯ್ಯ, ಹಾಗೂ ಎ೦.ಟ.ಕೃಷ್ಣಪ್ಪ ಅವರುಗಳು ಅಡಿಕೆ ಆರೋಗ್ಯಕ್ಕೆ ಹಾನಿಕಾರಕ 
ಎಂದು ಕೇಂದ್ರ ಸರ್ಕಾರ ವರದಿ ಸಲ್ಲಸಿರುವ ಬಗ್ಗೆ ರಾಜ್ಯ ಸರ್ಕಾರವು ತೆಗೆದುಕೊಳ್ಳುವ 
ನಿರ್ಣಯದ ಬಗ್ಗೆ ಚರ್ಚೆ. 

ಪು.ತಿ.ನೋ.. 


2. ಶ್ರೀಯುತರುಗಳಾದ ಕೆ.ಶಿವಮೂರ್ತಿ, ಕೆ.ಎ೦.ತಿಮ್ಮರಾಯಪ್ಪ, ಎಸ್‌.ತಿಪ್ಪೇಸ್ವಾಮಿ, 
ಭೀಮನಾಯ್ಕ, ರಾಜಣ್ಣ, ಈ. ತುಕಾರಾಂ ಮತ್ತು ಇತರರು ಬಯಲು ಸೀಮೆ 
ಪ್ರದೇಶಗಳಗೆ ಕುಡಿಯುವ ನೀರನ್ನು ಪೂರೈಸಲು ಕೆರೆಗಳಗೆ ನೀರು ತುಂಬಸುವ 
ಹಾಗೂ ನೀರಾವರಿ ಶುದ್ಧೀಕರಣ ಘಟಕವನ್ನು ಸ್ಥಾಪಿಸುವ ಬಗ್ಗೆ ಮತ್ತು ಬಯಲು ಸೀಮೆ 
ಪ್ರದೇಶದಿಂದ ಗುಳೆ ಹೋಗುವವರನ್ನು ತಡೆಗಟ್ಟುವ ವಿಷಯದ ಬಗ್ಗೆ ಚರ್ಚೆ. 


3. ಶ್ರೀಯುತರುಗಳಾದ  ಕೆ.ಬ.ಪ್ರಸನ್ನಕುಮಾರ, ಪ್ರಿಯಾಂಕ್‌ ಎಂ. ಖರ್ಗೆ ಮತ್ತು 
ಡಾ|. ರಫೀಕ್‌ ಅಹ್ಮದ್‌ ಎಸ್‌. ಅವರುಗಳು ಶಿವಮೊಗ್ಗ ಮತ್ತು ಗುಲ್ಬರ್ಣಾ 
ನಗರಗಳಲ್ಲನ ವಿಮಾನ ನಿಲ್ದಾಣ ಕಾಮಗಾರಿ ಸ್ಥಗಿತಗೊಂಡಿರುವ ಬಗ್ಗೆ ಚರ್ಚೆ. 


ಹಿ.ಓ೦ಪ್ರಕಾಶ 
ಕಾರ್ಯದರ್ಶಿ 


Rg M 
J ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


